de 


Gog ra KOKI 


ಟಿ.ವಿ.ವೆಂಕಟೇಶ್ವರನ್‌ 


ವಿಜ್ಞಾನದ ಮಹಾಧೂರ್ತ 


ಹೆ..ಎಸ್‌. ಹೊಲ್ಲೇನ್‌ (). ಔ. S. Haldane) 2೦ನೇ ಶತಮಾನದ ಅತಿ ಗೌರವಾನ್ತಿತ ವಿಜ್ಞಾನಿಯಾಗಲು 
ಏನು ಕಾರಣ? ಅದೇ ಸಮಯದಲ್ಲ ಅವರನ್ನು ವಿಜ್ಞಾನದ ಮಹಾ ಧೂರ್ತ ಎಂದು ಯಾಕೆ ಕರೆಯಲಾಗುತ್ತಿದೆ? 
ಅವರು ಹೇಗಿದ್ದರು ಹಾಗೂ ವಿಜ್ಞಾನಕ್ಕೆ ಯಾವ ರೀತಿಯ ಕೊಡುಗೆ ನೀಡಿದ್ದಾರೆ? 2೦ನೇ ಶತಮಾನದ ಅಪ್ರತಿಮ 
ವಿಜ್ಞಾನಿಯೊಬ್ಬರನ್ನು ಕುರಿತು ಕುತೂಹಲಕರ ಮಾಹಿತಿಯನ್ನು ಈ ಲೇಖನ ಕೊಡುತ್ತದೆ. 


ಜೆ.ಬ.ಎಸ್‌. ಹೊಲ್ಟೇನ್‌, 1914ರ ಆಕ್‌ಫರ್ಡ್‌, ಯು.ಕೆ. 
Source: Public domain. Image downloaded from 
http://students.washington.edu/gw0/modernsynthes 
is/images/haldane.png and converted to JPG 
Original uploader was Bunzil at en.wikipedia. 


ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ಅತಿ ಒತ್ತಡದಲ್ಲ ಕಾರ್ಯನಿರ್ವಹಿಸುವುದು 


ಅದು 194೦ರ ಸಮಯ. ಎರಡನೇ ವಿಶ್ವ ಮಹಾ 
ಯುದ್ದದ ಬಗಿ ಮುಷ್ಣಿಯಲ್ಲ ಜಗತ್ತು ಸಿಲುಕಿತ್ತು. 
ಅದೇನೂ ಸಾಮಾನ್ಯ ಸಮರ ಆಗಿರಲಅಲ್ಲ. ಎರಡೂ 

ಕಡೆ ಗುಂಪುಗೂಡಿದ ಸೇನೆಗಳು ಅತ್ಯಾಧುನಿಕ 
ತಂತ್ರಜ್ಞಾನದ ಆಯುಧಗಳನ್ನು ಎದುರಿಸಬೇಕಾಗಿತ್ತು. 
ಮುಳ್ಳು ತಂತಿಬುಂದ ಹಿಡಿದು ಅತಿವೇಗದಿಂದ ಗುಂಡು 
ಸಿಡಿಸುವ ಬಂದೂಕುಗಳು ಹಾಗು ಪ್ರತಿ ನಿಮಿಷಕ್ಕೆ 

6೦೦ ಸುತ್ತು ಗುಂಡು ಹಾರಿಸುವ ಮೆಶಿನ್‌ ಗನ್‌ವರೆಗೆ 
ಎದುರಿಸಬೇಕಾಗಿತ್ತು. ಇದು ಯುದ್ಧದ ಸ್ಟರೂಪವನ್ನೇ 
ಬದಲಸಿತ್ತು. ಎರಡೂ ಬದಿಯ ಸೈನಿಕರು ಪರಸ್ಪರ 
ವೈರಿಗಳನ್ನು ಕತ್ತರಿಸುತ್ತ. ಈ ವಿದ್ಧಂಸಕ ಯುದ್ಧವು 
ನಾಗರಿಕತೆಯ ತಕಪಾಯವನ್ನೇ ನುಚ್ಚುನೂರು ಮಾಡಿತ್ತು. 
ವಿಮಾನಗಳು ಹಾಗೂ ಜಲಾಂತರ್ಗಾಮಿ ನೌಕೆಗಳ (ಸಬ್‌ 
ಮೆರಿನ್‌) ಧಾಆ ಯುದ್ದದ ಭೀಕರತೆಯನ್ನು ಪ್ರತಿಯೊಬ್ಬರ 
ಮನೆಬಾಗಿಅಗೇ ತಂದವು. ಇತಿಹಾಸದಲ್ಲ ಮೊತ್ತ ಮೊದಲ 
ಬಾರಿಗೆ ಸಮವಸ್ಥ ಧರಿಸಿದ ಯೋಧರಿಗಿಂತ ನಾಗರಿಕರ 
ಸಾವಿನ ಸಂಖ್ಯೆಯೇ ಹೆಚ್ಚಾಯುತು. 


ಜಟಷ್‌ ಹಾಗೂ ಅದರ ಒಡನಾಡಿ ದೇಶಗಳ ಸಬ್‌ 
ಮೆರಿನ್‌ಗಳು ಜರ್ಮನರ ಸಾಗರದ ಅಡಿಯ ಧಾಳಗೆ 
ಈಡಾಗುವ ಅಪಾಯ ಎದುರಾಲುತು. ಸಬ್‌ ಮೆರಿನ್‌ಗೆ 
ಬಾಂಬ್‌ ಬಂದು ಹೊಡೆದಾಗ, ಅದರಲ್ಲದ್ದವರು 


ಹೊರಕ್ಕೆ ಹಾರಿ ಈಜುತ್ತ ಬಂದು ಸಾಗರದ ಮೇಲ್ಲಾಗಕ್ಕೆ 
ಬರದೇ ಗತ್ಯಂತರವಿರಲಲ್ಲ. ಸಾಗರದ ತಳಭಾಗದಿಂದ 
ಮೇಲ್ಭಾಗಕ್ಕೆ ಠಈಜುತ್ತ ಬರುವಾಗ ಅವರು ಉಸಿರಾಟಕ್ಕೆ 
ಡೈವಿಂಗ್‌ ಉಪಕರಣ ಬಳಸುತ್ತಿದ್ದರು. ಆದರೆ ಆ ಎಲ್ಲ 
ಉಪಕರಣಗಳು ಅಷ್ಟೊಂದು ಸಮರ್ಪಕವಾಗಿರಲಲ್ಲ. 
ಇಂಗಾಲದ ಡೈ ಆಕ್ಟೈಡ್‌ ವಿಷದಿಂದ ಹಡಿದು 
ಸಾರಜನಕದ ಪಾರ್ತಿಕ ಒತ್ತಡ ಹೆಚ್ಚಿ ಸಾರಜನಕ 
ಮಂಪರು ಬರುವಿಕೆವರೆಗೆ ಅನೇಕ ಕಾರಣಗಳಆ೦ದ 
ಅನೇಕ ಸಾವು ನೋವುಗಳು ಉಂಬಾದವು. ಮಾನವನಿಗೆ 
ಅಗತ್ಯವಾದ ಆಮ್ಲಜನಕವೇ ನೀರಿನಡಿಯಲ್ಲ ಜೀವ 
ತೆಗೆಯುವ ಅಪಾಯವೂ ಎದುರಾಗುವಂತಿತ್ತು. 
ಹೀಗಾಗಿ ಡೈವಿಂಗ್‌ ಮಾಡುವವರಿಗೆ ಶುದ್ಧ ಆಮ್ಲಜನಕ 
ಉಸಿರಾಡಖಬೇಡಿ ಎಂದು ಸಲಹೆ ನೀಡಲಾಲಯುತು. 
ಆಮ್ಲಜನಕದ ವಿಷಏರಿಕೆ ಮುನ್ನೂಚನೆಗಳಾದ ಬೆರಳು 
ಜುಂಗಟ್ಟುವುದು ಸ್ನಾಯುಗಳ ಮಿಡಿತ, ಸೆಳವು 
ತದನಂತರ ಪಜ್ಞೆ ತಪ್ಪು ವುದು ಹಾಗು ಸಾವು ಈ 
ಗುಣಲಕ್ಷಣಗಳ ಬಗ್ಗೆ ಹೇಳಕೊಡಲಾಯುತು. 


ಆಮ್ಲಜನಕದಿಂದ ವಿಷಏರುವುದು, ಮಾನವನ ದೇಹ 
ಅದಕ್ಕೆ ಹೊಂದಿಕೊಳ್ಳುವ ಮಿತಿಗಳು. ಆಮ್ಲಜನಕದ 
ಲ್ಯಾಂಕುಗಳಲ್ಲ ಇರಿಸಬೇಕಾದ ಸೂಕ್ತ ಅನಿಲ ಮಿಶ್ರಣದ 
ಬಧ್ಗೆ ಸ್ರಷ್ಟ ಮಾಹಿತಿ ಪಡೆಯ ಬೇಕಾದ ಅಗತ್ಯವಿತ್ತು. 


ಸಬ್‌ ಮೆರಿನ್‌ನಿಂದ ಪಾರಾಗಲು ಹೊರಗೆ ಬಂದವರು 
ಎದುರಿಸುವ ಶರೀರ ವಿಜ್ಞಾನ ಸಮಸ್ಯೆಗಳಗೆ ಪರಿಹಾರ 
ಕಲ್ಪಸಿಕೊಡುವ ಕಾರ್ಯವನ್ನು ವ್ಯಕ್ತಿಯೊಬ್ಬರಿಗೆ 
ವಹಿಸಲಾಲುತು. ಆತ ತಿಆದೂ ತಿಆದೂ 
ಉದ್ದೇಶಪೂರ್ವಕವಾಗಿ ವಿವಿಧ ಬಗೆಯ ಅನಿಲಗಳ 
ಮಿಶ್ರಣಗಕುಳ್ಳ ಒತ್ತಡದ ಚೇಂಬರಿನೊಳಗೆ ಪ್ರವೇಶಿಸಿ, 
"ಒತ್ತಡದ ಅಡಿಯಲ್ಲ ಜೀವಿಸುವಾಗ'' ಮನುಷ್ಯನ ತಾಳಕೆ 
ಸಾಮರ್ಥ್ಯ ಮತ್ತು ಇತಿಮಿತಿಗಳ ಬದ್ದೆ ತಿಆದಕೊಳ್ಳಲು 
ಪ್ರಯತ್ನಿಸಿದರು ಮತ್ತು ಆ ಪ್ರಯತ್ನದಲ್ಲ ಇನ್ನೇನು 
ಸಾಯುವುದರಲ್ಲೂ ಇದ್ದರು. ಅತಿ ವಾಯು ಭಾರದ 
ಒತ್ತಡದ ಪರಿಸ್ಥಿತಿಯಲ್ಲ ಶುದ್ಧ ಆಮ್ಲಜನಕ ಸೇವಿಸಿದರೆ, 
ಅದರಿಂದ ಐದು ನಿಮಿಷಗಳಲ್ಲ ಮನುಷ್ಯನು ದೇಹದ 


ಸೆಡೆತ ಅನುಭವಿಸುತ್ತಾನೆ ಎಂಬುದನ್ನು ಕಂಡುಕೊಂಡರು. 


ಹೀಗಾಗಿ ಆಮ್ಲಜನಕದ ವಿಷಪೂರಣ ಮತ್ತು 
ಸಾರಜನಕದ ಮಂಪರು ಬರಿಸುವಿಕೆ (ನೈಟ್ರೊಜನ್‌ 
ನಾರ್ಲೋಸಿಸ್‌-ಅಂದರೆ ಆಳದಲ್ಲ ಠಜುವಾಗ ಪ್ರಜ್ಞಾಸ್ಥಿತಿ 
ಯಲ್ಲನ ಬದಲಾವಣೆ) ಇವೆರಡನ್ನು ನಿವಾರಿಸಬಲ್ಲ ಸೂಕ್ತ 
ಪಮಾಣದ ಸಾರಜನಕ-ಆಮ್ಲಜನಕದ ಮಿಶ್ರಣವನ್ನು 


ಅಭವುದಿ ಪಡಿಸಲು ಸಹಾಯ ಮಾಡಿದರು. 
ಅಧಿ 


ಈ ಆದ್ಯ ಪ್ರವರ್ತಕ ಅಧ್ಯಯನವು ಮಹಾಯುದ್ದದ 
ಕಾಲದಲ್ಲ ಅನೇಕ ಪ್ರಾಣಗಳನ್ನು ಉಳಸಿತಲ್ಲದೆ ಸುರಕ್ಷಿತ 
ಸ್ನೂಬಾ ಡೈವಿಂಗ್‌ ಉಪಕರಣಗಳನ್ನು ಅಭವೃಧ್ಧಿ 
ಪಡಿಸಲೂ ನೆರವಾಲುತು. ಇದರಿಂದ ಸಾಗರದ 


ತಕದಲ್ಲನ ಅನ್ನೇಷಣಿಗೆ ಮತ್ತಷ್ಟು ನೆರವಾಯುತು. 


ಸವ್ಯಸಾಚಿ 

ಆ ವಿಲಕ್ಷಣ ವ್ಯಕ್ತಿ ಜಾನ್‌ ಬರ್ಡನ್‌ ಸ್ಯಾಂಡರ್ಸನ್‌ 
(ಜೆ.ಬ.ಎಸ್‌) ಹೊಲ್ಲೇನ್‌ ಅವರು ಒಬ್ದ ಜ್ರಟಷ್‌ 
ತಳವಿಜ್ಞಾನಿ ಹಾಗೂ ವಿಕಾಸ ಜೀವಶಾಸ್ತ್ರಜ್ಞ, 2೨೦ನೇ 
ಶತಮಾನದ ಮಹಾನ್‌ ವಿಜ್ಞಾನಿ ಎಂದು ಹೆಸರಾದವರು. 
ಅಷ್ಟೇ ಅಲ್ಲ: ಪ್ರಸಿದ್ಧ ಗಣಿತಜ್ಞ, ಜೀವವಿಜ್ಞಾನಿ. 
ಸಮಾಜವಾದಿ, ನಿರೀಶ್ವರವಾದಿ. ಐಹಿಕವಾದಿ ಹಾಗು 
ವಿಜ್ಞಾನವನ್ನು ಜನಪ್ರಿಯಗೋೊಳಸಿದವರು . ಈ ಎಲ್ಲ 
ಗುಣಗಳ೦ದ ಮೇಧಾವಿ ಎಂದು ಹೆಸರಾದವರು. 
ಭಾಷಾಶಾಸ್ತದಿಂದ ಹಿಡಿದು ಜನಸಂಖ್ಯಾ ತಳಶಾಸ್ತ್ರದ 
ವರೆಗೆ ಅವರ ಕೃತಿಗಳು ವಿದ್ವಾಂಸರನ್ನು ಇನ್ನಷ್ಟು 
ಸಂಶೋಧನೆಗೆ ಪ್ರೇರೇಪಿಸುತ್ತಿದ್ದವು. ಇನ್‌ ವಿಟ್ರೊ 
ಫರ್ಟಲ್ಯೆಜೇಷನ್‌ (ಪ್ರಣಾಳ ಶಿಶು) ಬಗ್ದೆ ಮೊದಲು 


() ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ಪ್ರಸ್ತಾಪ ಮಾಡಿದ್ದವರು ಹೊಲ್ಬೇನ್‌. ಸಿಸ್‌, ಟ್ರಾನ್ಸ್‌, 
ಕಪಲಂ೦ಗ್‌, ರಿಪಲ್ಪನ್‌ ಹಾಗೂ ಡಾರ್ಲಿನ್‌(ವಿಕಾಸದ 
ಒಂದು ಯೂನಿಟ್ಟು) ಎಂಬ ಪದಗಳನ್ನು ಕೂಡ 
ಸೃಷ್ಟಿಸಿದ್ದರು. "ತದ್ರೂಪಿ ಜೀವಿ' ಸೃಷ್ಟಿಸುವ ವಿಧಾನ 
“ಕ್ಲೋನ್‌” ಬದ್ಗೆ ಮೊಟ್ಟಮೊದಲಗೆ ಯೋಚಿಸಿದ್ದೂ ಅವರೇ. 
ಕಲ್ಪಿದ್ದಅನ೦ಥ ಪಳೆಯುಳಕೆ ಇಂಧನಗಳು ಹೆಚ್ಚು ದಿನ 
ಬಳಕೆಗೆ ಸಿಗುವುದಿಲ್ಲ ಎಂಬುದನ್ನು ಗಮನಿಸಿದ ಅವರು, 
ಜಲಜನಕವನ್ನು ನವೀಕರಿಸಬಹುದಾದ ಇಂಧನವಾಗಿ 
ಬಳಸುವ ಮಾರ್ಗಗಳ ಬಣ್ಣೆ ಸಲಹೆ ಮಾಡಿದ್ದರು. 


ಜೆ.ಬ.ಎಸ್‌. ಹೊಲ್ಲೇನ್‌ ಇಂದ್ಛೆಂಡಿನ ಆಕ್‌ ಫರ್ಡಿನಲ್ಪ 
ಸ್ಲಾಟ್‌ ಲ್ಯಾಂಡಿನ ಸಾಂಪ್ರದಾಯಕ ಕುಟುಂಬದಲ್ಲ 
ನವೆಂಬರ್‌ 5, 189೨೭ರಲ್ಪ ಜನಿಸಿದರು. ತಮ್ಯ ಬಾಲ್ಯದ 
ಬದ್ಧೆ ಅವರು ಹೀಗೆ ಬರೆದುಕೊಳ್ಕುತ್ತಾರೆ; "ನಾನು 
ಯಾವುದೋ ಒಂದು ಧರ್ಮ ಅಥವಾ ಸಂಪದಾಯಕ್ಕೆ 
ಕಟ್ಟುಬದ್ದು ಬೆಕೆಯಲಲ್ಲ. ಆದರೆ ವಿಜ್ಞಾನ ಹಾಗೂ 
ತತ್ವಶಾಸ್ತ್ರದಲ್ಲ ಅಪಾರ ನಂಚಕೆ ಹೊಂದಿದ್ದ ಕುಟುಂಬದಲ್ಲಿ 
ಬೆಳೆದೆ. ಸಮಕಾಲೀನ ಯೋಚನೆಗಳು ನನಗೆ ಸುಲಭವಾಗಿ 
ಸಿಗುತ್ತಿದ್ದವು. ಹೀಗಾಗಿ ಐನ್‌ ಪ್ರೈನ್‌ ಅರ್ಥವೇ ಆಗುವುದಿಲ್ಲ 
ಎಂದೇನೂ ನನಗೆ ಅನಿಸುವುದಿಲ್ಲ ಅಥವಾ ಫ್ರಾಯ್ಡ್‌ ಏನು 
ಹೀಗೆಲ್ಲ ಮಾತಾಡ್ತಾರೆ ಅಂಥ ಅನಿಸುವುದಿಲ್ಲ". 


ಹೀಗಾಗಿ ಹೊಲ್ಪೇನ್‌ ಗೆ ಉನ್ನತ ಶಿಕ್ಷಣ ಪಡೆಯಲು 
ಇಟನ್‌ ಹಾಗೂ ಆಕ್ಸ್‌ ಫರ್ಡಿನಲ್ಲ ಅವಕಾಶ ಸಿಕ್ಕಿದ್ದೇನೂ 
ಆಶ್ಚರ್ಯವಲ್ಲ. 1914ರಲ್ತ ಅಲ್ಲಂದ ಅವರು ಗಣಿತ, 
ಚಿರಂತನ ಸಾಹಿತ್ಯ ಹಾಗೂ ತತ್ತಶಾಸ್ತ್ರದಲ್ಲ ಎಂ.ಎ. ಪದವಿ 
ಪಡೆದರು. 1914ರಿಂದ 191೨ರವರೆಗೆ ಪ್ರಥಮ ಮಹಾ 
ಯುದ್ಧದಲ್ಲ ಅವರು ಸೇನಾಧಿಕಾರಿಯಾಗಿ ಸೇವೆ ಸಲ್ಪಸಿದರು. 
1೨22ರಿಂದ 32ರವರೆಗೆ ಕೇಂಬ್ರಡ್ಡ್‌ ವಿಶ್ಯವಿದ್ಯಾಲಯದಲ್ಲ 
ಬಯೋಕೆಮಿಸ್ತ್ರಿ ರೀಡರ್‌ ಹಾಗೂ 1933 ರಿಂದ 37ರವರೆಗೆ 
ಲಂಡನ್‌ ವಿಶ್ವವಿದ್ಯಾಲಯದಲ್ಲ ಪ್ರೊಫೆಸರ್‌ ಆಫ್‌ ಜೆನೆಟಕ್ಸ್‌ 
ಆಗಿ ಸೇವೆ ಸಲ್ಪಸಿದರು. 193೦ರಲ್ಲ ಲಂಡನ್ನಿನ ರಾಯಲ್‌ 
ಇನ್‌ಸ್ಟಿಟ್ಯೂಟನಲ್ಲಿ ಘಫುಲ್ಪೇರಿಯನ್‌ ಪ್ರೊಫೆಸರ್‌ ಆಫ್‌ 
ಫಿನಿಯಾಲಜ ಆಗಿ ಕೆಲಸ ಮಾಡಿದರು. 


ಗಣಿತ ಶಾಸ್ತ್ರವನ್ನು ಅಧ್ಯಯನ ಮಾಡಿದರೂ 
ಮೆಂಡಲ್ಲನ ವಂಶವಾಹಿ ತತ್ತವನ್ನು ಕುರಿತು 1೨೦1ರಲ್ಲ 
ನಡೆದ ಉಪನ್ಯಾಸ ಆಲಪಿದ ಬಳಕ ಅವರಿಗೆ ಈ 
ವಿಷಯದತ್ತ ಒಲವು ಮೂಡಿತು. ಈ ಸಮಯದಲ್ಲೇ 
ಮೆಂಡಲ್ಲನ ನಿಯಮಗಳನ್ನು ಮರುಸಂಶೋಧಿಸಿ. 
ಡಾರ್ಪಿನ್ನನ ವಿಕಾಸವಾದಕ್ಕೆ ಇದು ವಿರುದ್ಧ ಎಂದೇ 
ಪರಿಗಣಿಸಲಾಗುತ್ತಿತ್ತು. ಆರ್‌.ಎ.ಫಿಶರ್‌ ಹಾಗೂ ಸಿವೆಲ್‌ 


ಐ ವಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ರೈಟ್‌ ಜತೆ ಸೇರಿ ಅಧ್ಯಯನ ಮಾಡಿ, ಅವೆರಡೂ 
ಸಿದ್ದಾಂತಗಳು ಒಂದಕ್ಕೊಂದು ಪೂರಕ ಎಂದು 
ತೋರಿಸಿದ್ದಲ್ಲದೇ. “ಪಾಪುಲೇಶನ್‌ ಜೆನೆಟಕ್ಸ್‌' ಎ೦ಬ 
ಸಿದ್ದಾಂತವನ್ನು ರೂಪಿಸಿದರು. ಅದು ವಿಕಾಸವಾದವನ್ನು 
ಕುರಿತಂತೆ ಎಲ್ಲ ಗಂಭೀರ ಯೋಚನೆಗಳಗೂ ಭದ್ರ 
ಬುನಾದಿ ಒದಗಿಸುತ್ತಿದೆ. 


1912ರಲ್ಲ ಹೊಲ್ಲೇನ್‌ ಜೆನೆಟಕ್‌ ಅ೦ಕೇಜ್‌ ಕುರಿತ 

ತಮ್ಮ ಮೊದಲ ಪ್ರಬಂಧವನ್ನು ಪ್ರಕಟಸಿದರು. 

ಅದರ ಬಳಕ "ಜೆನೆಟಕ್‌ ಆಫ್‌ ಹಿಮೊಪೊಅಯಾ' 
ಹಾಗೂ "ವರ್ಣ ಅಂಧತ್ವ'ದ ಬಗ್ಗೆಯೂ ಸಂಶೋಧನೆ 
ನಡೆಸಿದರು. ಅವರ ಕೃತಿ "ಕಾಸಸ್‌ ಆಫ್‌ ಇವಲ್ಯೂಷನ್‌' 
ಪಾಪುಲೇಶನ್‌ ಜೆನೆಟಕ್‌ ವಲಯದಲ್ಲ ಬಹು ಖ್ಯಾತಿ 
ಪಡೆದಿದೆ.ವರ್ಣತಂತುಗಳ ಕಾರ್ಯವಿಧಾನದಲ್ಪ್ಲನ 
ಜೀವರಸಾಯನಕ್ರಿಯೆ. ಕಿಣ್ಣಗಳ ಪ್ರತಿಕ್ರಿಯೆಯ 
ತಳಶಾಸ್ಟೀಯ ನಿಯಂತ್ರಣ ಕುರಿತು ಸಂಶೋಧನೆ 
ನಡೆಸಿದರು. ಜೀನ್‌ಗಳ ಪರಿವರ್ತನೆಯ ವೇಗವನ್ನು 
ಲೆಕ್ಕ ಹಾಕಿದರು, ವಂಶ ಲಕ್ಷಣಗಳು ಪೀಆಗೆಯುಂದ 
ಪೀಆಗೆಗೆ ಅನುವಂಶಿಕವಾಗಿ ಬರುವ ವಿವಿಧ ರೀತಿಗಳನ್ನು 
ಅರ್ಥ ಮಾಡಿಕೊಳ್ಳಲು ಮನುಷ್ಯರ ವಂಶಚರಿತ್ರೆಗಳನ್ನು 
ವಿಶ್ಲೇಷಿಸಿ ನೋಡಿದರು. ಕೇಂಬ್ರಡ್ಡ್‌ನಲ್ಪದ್ದ ಅವಧಿಯಲ್ಲಿ 
(1೨22-33), ಸ್ವಾಭಾವಿಕ ಆಯ್ದೆಯ ಗಣಿತ 
ಮಾದರಿಯೊಂದನ್ನು ರೂಪಿಸಿದರು. 


ಕಣ್ಣಗಳನ್ನು ಅಧ್ಯಯನ ಮಾಡಿ ಕೆಲವು ನಾಜೂಕಾದ 
ಗಣಿತದ ನಿಯಮಗಳನ್ನು ಬಳಸಿಕೊಂಡು ಎಷ್ಟು 
ವೇಗದಲ್ಲ ಕಿಣ್ಣಗಳು ಪ್ರತಿಕ್ರಿಯೆ ತೋರುತ್ತವೆ 
ಎಂಬುದನ್ನು (ಜ.ಇ. ಜ್ರಗ್ರ್‌ ಸಹಯೋಗದೊಂದಿಗೆ) 
ಲೆಕ್ಕ ಹಾಕಿದರು ಹಾಗೂ ಆ ಕಿಣ್ಣಗಳು ರಾಸಾಯನಿಕ 
ಕ್ರಿಯೆಯಲ್ಲ ಥರ್ಮೋಡೈನಮಿಕ್ಸ್‌ ನಿಯಮಗಳನ್ನು 
ಪಾಅಸುತ್ತವೆ ಎಂಬುದನ್ನೂ ಸಾಜೀತುಪಡಿಸಿದರು. 
ರಕ್ತದ ಕ್ಲಾರೀಯ ಗುಣದ ನಿಯಂತ್ರಣವನ್ನು 

ಕುರಿತ ಸಂಶೋಧನೆಯನ್ನು ಪಠ್ಯಪುಸ್ತಕಗಳಲ್ಲ 
ನಿಗದಿಪಡಿಸಿ ಕಅಸಲಾಗುತ್ತಿದೆ. ಹೊಲ್ಲೇನ್‌ ಮತ್ತು 
ಎ.ಐ.ಓಿಪರಿನ್‌ ಪ್ರತ್ಯೇಕವಾಗಿ ಅನ್‌ ಏರೋಬಕ್‌ ಮತ್ತು 
ಪ್ರೀಬಯೊಟಕ್‌ ಜಗತ್ತಿನಲ್ಲ ಜೀವ ಉಗಮದ ಸಂಭಾವ್ಯ 
ಕಾರ್ಯವಿಧಾನವನ್ನು ಸೂಚಿಸಿದರು. 


ಸಮಾಜವಾದಿ 
ಹೊಲ್ಲೇನ್‌ ಕೇವಲ ಪ್ರಖ್ಯಾತ ಮತ್ತು ಉತ್ತಮ 
ಸಂಶೋಧನೆ ಕೊಟ್ಟ ವಿಜ್ಞಾನಿಯಾಗಿರಲಲ್ಲ; ಅವರಿಗೆ 


ಅಪಾರ ಮಾನವೀಯ ಬದ್ಧತೆಯೂ 
ಇತ್ತು. ಜಗತ್ತನ್ನು ಕಾಡುತ್ತಿದ್ದ 
ನಿರುದ್ಯೋಗ, ದಾರಿದ್ಯದ ಬಣ್ಣೆ 
ಕಾರ್ಪಣ್ಯದ ಬದ್ದೆ ಅವರಲ್ಲ 
ವಿಷಾದವಿತ್ನು. ಪ್ರಥಮ ಮಹಾ 
ಯುದ್ಧದ ಸಂದರ್ಭದಲ್ಲ. ಅವರು 
ಸಮಾಜವಾದಿಯಾದರು. 1೨3೦ರಲ್ಪ 
ಅವರು ವ್ಲಾಡಿಮಿರ್‌ ಲೆನಿನ್‌ 

ಅವರ ಪುಸ್ತಕಗಳನ್ನು ಓದಲು 
ಶುರು ಮಾಡಿದರು. ಆ ಬಳಕ 
ಮಾರ್ಕ್‌ವಾದಕ್ಷೆ ಬೆಂಬಲ ನೀಡಿ, 
1942ರಲ್ಲ ಜ್ರಟಷ್‌ ಕಮ್ಯೂನಿಸ್ಟ್‌ 
ಪಾರ್ಟಗೆ ಸೇರ್ಪಡೆಯಾದರು. ಅವರ 
ಕೃತಿ "ದವ ಮಾರ್ಕೀಸ್ಟ್‌ ಫಿಲಾಸಫಿ 
ಅಂಡ್‌ ದ ಸೈನ್ಸ್‌' (1೨38) ಹಾಗೂ ಏಂಜಲ್‌ ಅವರ 
“ಡಯಲೆಕ್ಷಿಕ್ಸ್‌ ಆಫ್‌ ನೇಚರ್‌' ಎಂಬ ಕೃತಿಯ ಇಂದ್ಲ್ದಿಷ್‌ 
ಆವೃತ್ತಿಗೆ ಬರೆದ ಮುನ್ನುಡಿಯನ್ನು ಶ್ರೇಷ್ಠ ಸಾಹಿತ್ಯ 
ಎಂದೇ ಪರಿಗಣಿಸಲಾಗುತ್ತಿದೆ. "ಡಾರ್ವಿನ್‌ವಾದ 
ಕುರಿತಂತೆ ಏಂಜೆಲ್ಡ್‌ ಬರೆದಿರುವುದನ್ನು ಹೆಚ್ಚು ಜನರು 
ಅರಿತುಕೊಂಡರೆ, ಗೊಂದಲದಿಂದ ಒಂದಷ್ಟಾದರೂ 
ಹೊರಬರಬಹುದು' ಎಂದು ಅವರು ಬರೆದಿದ್ದರು. 
1೨5೦ರಲ್ಲ ಅವರು ಆ ಪಾರ್ಟ್ಣಯಂದ ಹೊರಬಂದರು: 
ಆದರೆ ಜೀವನದುದ್ದಕ್ಕೂ ಅವರು ಮಾರ್ಕಿಸ್ಟ್‌ 
ತತ್ವವನ್ನು ಪಾಅಸಿದರು. 


ವಿಜ್ಞಾನಕ್ಕೆ ಹಾಗೂ ವಿಜ್ಞಾನಿಗಳಗೆ ಸಾಮಾಜಕ ಜವಾಬ್ದಾರಿ 
ಇದೆ ಎಂದು ಹೊಲ್ಲೇನ್‌ ಒತ್ತಿ ಹೇಳುತ್ತಿದ್ದರು. ಸಾಮಾನ್ಯ 
ಜನರಿಗೆ ಅರ್ಥವಾಗುವಂತೆ ವಿಜ್ಞಾನವನ್ನು ತಿಆಸುವುದು 
ವಿಜ್ಞಾನಿಗಳ ಕರ್ತವ್ಯ ಎಂಬುದು ಅವರ ವಾದ. 
ಸಾಮಾನ್ಯ ಜನರಿಗೆ ವಿಜ್ಞಾನ ಅರ್ಥವಾಗುವಂತೆ ಸಾಕಷ್ಟು 
ಪಬಂಧಗಳನ್ನು ಅವರು ಬರೆದರು. ಎಡಪಂಥೀಯ 
ಧೋರಣಿಯ "ಡೈಲ ವಕ್ಕರ್‌'ನ ಸಂಪಾದಕೀಯ 
ಮಂಡಳಯ ಮುಖ್ಯಸ್ಥರಾಗಿ ಅವರು ಕೆಲ ಕಾಲ ಕೆಲಸ 
ಮಾಡಿದ್ದು. ವೈಜ್ಞಾನಿಕ ಸಿದ್ದಾಂತಗಳನ್ನು ಕುರಿತು 
3೦೦ಕ್ಕೂ ಹೆಚ್ಚು ಪ್ರಬಂಧಗಳನ್ನು ರಾಜಕೀಯ ಪ್ರತಿಕ್ರಿಯೆ 
ಬೆರಸಿ ಬರೆದಿದ್ದಾರೆ. ಬಹಕ ಜಟಲವಾದ ವಿಷಯಗಳನ್ನು 
ಸ್ಪಷ್ಟತೆ ಹಾಗೂ ಹಾಸ್ಕಪ್ರಜ್ಞೆಯೊಂದಿಗೆ ತಿಆಸಿ 
ಲೇಖನಗಳನ್ನು ಅವರು ಬರೆಯುತ್ತಿದ್ದರು. 


ಅವರು ಬರೆದ ಕೆಲವು ಜನಪ್ರಿಯ ಪ್ರಬಂಧಗಳು 
“ಪಾಸಿಬಲ್‌ ವರ್ಲ್ಡ್‌" ಎಂಬ ಸಂಕಲನದ (1927) 
ಪ್ರಕಟವಾದವು. ತಮ್ಮ ಪ್ರಬಂಧ "ಆನ್‌ ಜೀಯು೦ಗ್‌ 


' ಒನ್ಸ್‌ ಹನ್‌ ರ್ಯಾಜಟ್‌'ನಲ್ಲಿ 

ಅವರು ಪ್ರಯೋಗಾಲಯದ 
ಪ್ರಯೋಗಗಳಲ್ಲ ತಮ್ಮ ಮೇಲೆ 
ತಾವೇ ಪರೀಕ್ಷೆ ಮಾಡಿಕೊಂಡಿದ್ದರ 
ಬದ್ಧೆ ವಿವರಿಸುತ್ತಾರೆ. ಗಣಿತದಿಂದ 
ಲಭ್ಯವಾಗುವ ನಿಖರತೆ ಬದ್ದೆ ಅವರು 
ಪ್ರಸ್ಲಾಪಿಸುತ್ತ, "ಒಂದು ಟನ್‌ 

| ವಾಗ್ದಾದಕ್ಕಿಂತಲೂ ಒಂದು ಔನ್ಸ್‌ 
 ಜೀಜಗಣಿತ ಹೆಚ್ಚು ತೂಕವಿರುತ್ತದೆ” 
ಎನ್ನುತ್ತಾರೆ. ಇನ್ನೊಂದೆಡೆ 

y ("ಫ್ಯಾಕ್ಸ್‌ ಅಂಡ್‌ ಫೈತ್‌'ನಲ 
(1934)) ಅವರ ಮಾತುಗಳು 
ಹೀಗೆ ಇವೆ: "ವಿಜ್ಞಾನಿಯಾಗಿ ಕೆಲಸ 
ಮಾಡುವಾಗ ನಾನೊಬ್ಬ ನಾಸ್ತಿಕ. 
ಪ್ರಯೋಗವೊಂದನ್ನು ಕೈಗೆತ್ತಿಕೊಳ್ಳುವಾಗ ನಾನು 
ಯಾವುದೇ ದೇವರು, ದೇವತೆ ಅಥವಾ ದೆವು ಇದನ್ನು 
ಅಡ್ಡಿಪಡಿಸಲು ಅಸಾಧ್ಯ ಎಂದು ನಂಚರುತ್ತೇನೆ. 

ನನ್ನ ವೃತ್ತಿಯಲ್ಲ ನಾನು ಸಾಧಿಸಿದ ಯಶಸ್ಸು. 

ನನ್ನ ಈ ನಂಬಕೆಗೆ ಉತ್ತಮ ಸಮರ್ಥನೆ. ಜಗತ್ತಿನ 
ವ್ಯವಹಾರದಲ್ಲೂ ಹೀಗೆ ನಾನು ನಾಸ್ತಿಕನಾಗದಿದ್ದರೆ, ಆಗ 
ಬೌದ್ಧಿಕವಾಗಿ ನಾನು ಅಪ್ರಾಮಾಣಿಕ ಆಗಿ ಬಡುತ್ತೇನೆ.” 


“ಧಾರ್ಮಿಕ ಮಿಥ್ಯಗಳು ಒಮ್ಮೆ ಬೇರೂರಿದರೆ ಮತ್ತೆ 
ಅವುಗಳನ್ನು ನಾಶ ಮಾಡಲು ಆಗುವುದಿಲ್ಲ ಎಂಬುದೇ 
ಅದಕ್ಕಿರುವ ದೊಡ್ಡ ಅಡ್ಡಿ' ಎಂದು ಹೊಲ್ಡೇನ್‌ 
ವಾದಿಸಿದ್ದರು. ಹೇಗೆ ರಕ್ತದ ಬಅ ಕೇಳುವ ದೇವರ 
ಸಿದ್ಧಾಂತದ ಬಾಧೆ ಕೈಸ ಧರ್ಮಕ್ಕೆ ಇಲ್ಲಪೋ ಹಾಗೆಯೇ 
ವಸ್ಸುಪೊಳಗಿನ ಅಗ್ಗಿಸತ್ತದ ಸಿದ್ಧಾಂತ (ಫ್ಲೋಜಸ್ಟಾನ್‌ 
ಸಿದ್ದಾಂತದಿಂದ)ದಿಂದ ರಸಾಯನ ವಿಜ್ಞಾನಕ್ಕೆ ಬಾಧೆ 
ಇರುವುದಿಲ್ಲ. ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ, 
ಆ ರಾಸಾಯನಿಕಗಳ ತೂಕದಲ್ಲ ಯಾವುದೇ ವ್ಯತ್ಯಾಸ 
ಇರುವುದಿಲ್ಲ ಎಂದು ರಸಾಯನ ವಿಜ್ಞಾನಿಗಳು 
ನಂಬುತ್ತಾರೆ. ಇದು ಬಹುಪಾಲು ಸತ್ಯ ಆಗಿರದೇ 
ಹೋದರೆ, ಬಹುತೇಕ ಎಲ್ಲ ರಾಸಾಯನಿಕ ಸಿದ್ದಾಂತಗಳು 
ತಪ್ಪು ಎಂದೇ ಪರಿಗಣಿಸಬೇಕಾಗುತ್ತದೆ. ಆದರೆ ಈ 
ಮಾತನ್ನು ಸುಳ್ಳು ಮಾಡಲು ಸತತ ಪ್ರಯೋಗಗಳು 
ನಡೆಯುತ್ತಲೇ ಇರುತ್ತವೆ. ವಾಸ್ತವವಾಗಿ ಇದನ್ನು ಸಾಧಿಸಿ 
ತೋರಿಸಲಾಗುವುದಿಲ್ಲ, ಏಕೆಂದರೆ ತೂಕವನ್ನು ಎಷ್ಟೇ 
ಸೂಕ್ಷವಾಗಿ ಗಮನಿಸಿದರೂ ತೀರಾ ಅಲ್ಲ ಪ್ರಮಾಣದಲ್ಲಿ 
ಮಾತ್ರ ವ್ಯತ್ಯಾಸವಾಗಿರುತ್ತದೆ. ವಿಜ್ಞಾನಿಗಳು ಈ ತರಹದ 
ಪ್ರಯೋಗಗಳನ್ನು ಅಗೌರವ ಅಥವಾ ವ್ಯರ್ಥ ಪ್ರಯತ್ನ 


ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ಎನ್ನದೇ ಅವನ್ನು ಸ್ವಾಗತಿಸುತ್ತಾರೆ” ಎಂದು ಅವರು 
ಪ್ರತಿಪಾದಿಸಿದ್ದರು 


ನಿಖರ ಗಾತ್ರ 


"ಆನ್‌ ಬೀಯಂಗ್‌ ದ ರೈಟ್‌ ಸೈಜ್‌' ಎಂಬ 1928ರಲ್ಲ 
ಪ್ರಕಟವಾದ ಪ್ರಬಂಧವು ಅವರ ಪ್ರಸಿದ್ಧ ಪ್ರಬಂಧಗಳಲ್ಪ 
ಒಂದು ಎಂದು ಪರಿಗಣಿಸಲ್ಪಟ್ಪ್ಟದೆ. ಅದರಲ್ಲ ಅವರು. 
ಸುಂಡಿಅಗಳು ಯಾಕೆ ಸಣ್ಣಗಿವೆ ಹಾಗೂ ತಿಮಿಂಗಿಲ 
ಯಾಕೆ ದೊಡ್ಡದ್ದಾಗಿವೆ ಎಂದು ಪ್ರಶ್ನಿಸಿದ್ದರು. 
ಸಾಮಾನ್ಯವಾಗಿ ಗಾತ್ರವು ಆಕಸ್ಕಿಕವಾಗಿದ್ದೇ ಅಥವಾ 
ಅದಕ್ಕೊಂದು ಉತ್ತಮ ಕಾರಣವಿದೆಯೇ? ಎಂದು 
ಕೇಳದ್ದರು. 


“ಒಂದು ಸುಂಡಿಆಯನ್ನು (ಊಂಟೀ) ಸಾವಿರ 
ಗಜದಷ್ಟು ಉದ್ದನೆಯ ಗಣಿಯ ಕೊಳವೆಯ ಒಳಗೆ 
ಹಾಕಿದರೆ, ಅದು ಕೊಳವೆ ತಳಕ್ಕೆ ಬಂದಾಗ ಅದು 
ಆಘಾತದಿಂದ ಸಣ್ಣಗೆ ಒಮ್ಮೆ ನಡುಗಿ ಮತ್ತೆ ಮೆಲ್ಲಗೇ 
ಓಡಿಹೋಗಿ ಬಡುತ್ತದೆ. ಅದೇ ಒಂದು ಇಅಯು(ಔRAT) 
ಈ ಪ್ರಯೋಗದಲ್ಲ ಸಾಯುವ ಸಾಧ್ಯತೆಯುದೆ 
ಹನ್ನೊಂದನೇ ಮಹಡಿಯುಂದ ಕೆಳಗೆ ಬದ್ಧರೆ ಅದು 
ಬದುಕುಆಳಯಬಹುದು. ಆದರೆ ಮನುಷ್ಯ ಹಾಗೆ ದ್ದರೆ 
ಖಂಡಿತ ಸಾಯುತ್ತಾನೆ: ಕುದುರೆ ಅಪ್ಪಚ್ಞಯಾಗಿ 
ಹೋಗುತ್ತದೆ."ದೈತ್ಯ ಕೀಟಗಳು ಯಾಕಿಲ್ಲ?' ಎಂದು 
ಅವರು ಪ್ರಶ್ನಿಸುತ್ತಾರೆ. ಅವರು ಹೀಗೆ ವಿಶ್ಲೇಷಿಸುತ್ತಾರೆ: 
“ಕೀಟಗಳಗೆ ಶ್ರಾಸಕೋಶಗಳು ಇಲ್ಲ. ದೇಹದಲ್ಲರುವ 


ಐ ವಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ಜೀವಕೋಶಗಳ ಒಳಗೆ ಆಮ್ಲಜನಕ ಹೋಗಲು 

ರಂದ್ರ ಹಾಗೂ ಕೊಳವೆಗಳ ವ್ಯವಸ್ಥೆ ಅವುಗಳಕಲ್ಪದೆ. ಈ 
ವ್ಯವಸ್ಥೆಯು ಈಗಿರುವ ಕೀಟಗಳಗಿಂತ ದೊಡ್ಡ ದೇಹ 
ಹೊಂದಿರುವ ಜೀವಿಗಳಲ್ಲ ಇರಲು ಸಾಧ್ಯವಿಲ್ಲ. ಎಷ್ಟು 
ದೊಡ್ಡದಾಗಿ ಬೆಳೆಯಲು ಅವುಗಳಗೆ ಸಾಧ್ಯವಿತ್ತೋ 
ಅಷ್ಟೂ ದೊಡ್ಡ ಗಾತ್ರವನ್ನು ಅವು ತಲುಪಿವೆ. ಆದ್ದರಿಂದ 
ಇನ್ನೂರು ಪೌಂಡ್‌ ತೂಕದ ಇರುವೆಯೊಂದು ನಮ್ಮ 
ಮನೆಯ ಬಾಗಿಲನ್ನು ಒಡೆದು ಒಳಬರುವ ಸಾಧ್ಯತೆ 
ಇಲ್ಲ. ನಾವು ಯಾವುದೇ ಚಿಂತೆಯುಲ್ಲದೇ ನಿದ್ರೆ 
ಮಾಡಬಹುದು'. ಹೊಲ್ಲೇನ್‌ ಅವರ ಮಾತುಗಳಲ್ಲೇ 
ಹೇಳಬಹುದಾದರೆ, "ಸಣ್ಣ ಗಾತ್ರದ ಪ್ರಾಣಿಗಳಗಿಂತ 
ಸಂಕೀರ್ಣವಾಗಿರುವ ಕಾರಣದಿಂದ ದೊಡ್ಡ ಪ್ರಾಣಿಗಳು 
ದೊಡ್ಡದಾಗಿರುವುದಿಲ್ಲ. ಅವು ದೊಡ್ಡದಿರುವುದರಿಂದಲೇ 
ಅವು ಹೆಚ್ಚು ಹೆಚ್ಚು ಸಂಕೀರ್ಣವಾಗಿವೆ'. ಮುಂದುವರಿದು 
ಹೇಳುವ ಹೊಲ್ಲೇನ್‌, ಪಕ್ಷಿಗಕು ಪಕ್ಷಿಗಳಷ್ಟೇ ಗಾತ್ರದಲ್ಲ 
ಇರುವುದು ಯಾಕೆ? ಹಿಮಪರ್ವತದಲ್ಲ ಸಣ್ಣ ಪ್ರಾಣಿಗಳು 
ಯಾಕೆ ಬದುಕುವುದಿಲ್ಲ? ದೊಡ್ಡ ಪ್ರಾಣಿಗಳು ಯಾಕೆ 
ದೊಡ್ಡ ಗಾತ್ರದ ಕಣ್ಣುಗಳನ್ನು ಹೊಂದಿರುವುದಿಲ್ಲ 
ಎಂಬುದನ್ನೂ ವಿಶ್ಲೇಷಿಸುತ್ತಾರೆ. ನಿರ್ದಿಷ್ಟವಾಗಿ 
ಉಲ್ಲೇಖಸಿಲ್ಲವಾದರೂ ಈ ಪುಸ್ತಕದಲ್ಲ ಅವರು 
ವಿವರಿಸಿರುವ ಉದಾಹರಣೆಗಳು ಸ್ಟೇರ್‌- ಕ್ಯೂಬ್‌ 
ನಿಯಮವನ್ನು ಆಧರಿಸಿವೆ. 


ಸಾವು ಬದುಕಿನಲ್ಲೂ ವಿಜ್ಞಾನಕ್ಕೆ ಸೇವೆ 

1957ರಲ್ಲ ಆಂಗ್ಲೋ- ಫ್ರೆಂಚ್‌ ಪಡೆಗಳು ಸೂಯೆಜ್‌ 
ಮೇಲೆ ಆಕ್ರಮಣ ಮಾಡಿದ್ದರಿಂದ ತಮ್ಮ 65ನೇ 
ವಯಸ್ಸಿನಲ್ಲಿ ಹೊಲ್ಲೇನ್‌ ಹಾಗೂ ಅವರ ಪತ್ನಿ 
ಹೆಲೆನ್‌ ಸ್ಪರ್ವೆ (ಇವರೊಬ್ಬ ಪ್ರಸಿದ್ಧ ತಳವಿಜ್ಞಾನಿ) 
ಪ್ರತಿಭಟನಾರ್ಥವಾಗಿ ಭಾರತಕ್ಕೆ ವಲಸೆ ಬಂದರು. 
ಆರಂಭದಲ್ಲ ಅವರು ಪಿ.ಸಿ.ಮಹಾಲನೋಜಸ್‌ ಅವರ 
ಆಹ್ವಾನದ ಮೇರೆಗೆ ಕೋಲ್ಲತ್ತಾದ ಇಂಡಿಯನ್‌ 
ಸ್ಹಾಟಸ್ಲಿಕಲ್‌ ಇನ್‌ಸ್ಟಿಟ್ಯೂಟ್‌ (11) ಸೇರಿದರು. 
ಆಮೇಲೆ ಭುವನೇಶ್ವರದಲ್ಲ ಜೀವವಿಜ್ಞಾನ ಮತ್ತು 
ವಂಶವಾಹಿ ಸಂಸ್ಥೆ ಸ್ಥಾಪಿಸಿದರು. ಭಾರತದ ಸಂಸ್ಕೃತಿ 
ಬಣ್ಣೆ ಹೊಲ್ಲೇನ್‌ ಅವರಿಗೆ ಅಪಾರ ಮೆಚ್ಚುಗೆ ಇತ್ತು. 
ಜತೆಗೆ ಭಾರತೀಯ ತತ್ವಶಾಸ್ತ್ರವನ್ನು ಕುರಿತು 
ಆಳವಾದ ಜ್ಞಾನವಿತ್ತು ಹಾಗೂ ಸಂಸ್ಕೃತ ಜ್ಞಾನವೂ 
ಸಾಕಷ್ಟಿತ್ತು. ಏಪ್ರಿಲ್‌ 1961ರಲ್ಪ ಅವರು ಭಾರತದ 
ಪೌರತ್ವ ಪಡೆದರು. ಪ್ರತಂತ್ರ ಭಾರತದೊಂದಿಗೆ 
ಗುರುತಿಸಿಕೊಳ್ಳುವಂತೆ ಕುರ್ತಾ ಹಾಗೂ ಪೈಜಾಮಾ 


ಧರಿಸಿ, ಅಂತಾರಾಷ್ಟ್ರೀಯ ವಿಜ್ಞಾನ ಸಮಾವೇಶಗಳಲ್ಪ ಶಮಸವಾಗದ ಹಲ್ಲು ಹೋವು ಮತ್ತು ತೀರಿಸಲಾಗದ 


ಅವರು ಪಾಲ್ಗೊಂಡರು. ಪ್ರಗತಿಶೀಲ ದೇಶಗಳ ಸಾಲಬಾಧೆಯಂತೆ ಇದು ಕೂಡ 
ಸಹಯೋಗ ಕೊನೆಗೊಳ್ಳುವಂತೆ ಅನೇಕ ಒಂದಿಷ್ಟು ನಗೆ ಬೇಗ ಗುಣಮುಬವಾಗುವುದಕ್ಕೆ 
ವಿಜ್ಞಾನಿಗಳನ್ನು ಅವರು ಆಹ್ವಾನಿಸಿದರು. ಸಹಕಾರಿಯಾಗಬಲ್ಲದು ಅಲವೇ. 


ಶಕ್ರ ವೈದ್ಧ್ಭುರು ಸಮ್ಯ ರೋಗ ವಾಸಿಮಾಡಲು 
ರೋಗಿಗಳಾದ ಕ ಒಂದಿಷ್ಟು ಸಹಾಯ ಮಾಡೋಣ. 
1964ರ ಡಿಸೆಂಬರ್‌ 1ರಂದು ಅವರು ಸಾವನ್ಮಪ್ಲಿದರು. 
ಹೊಲ್ಲೇನ್‌ ಅವರ ಕೊನೆಯ ಆಸೆಯಂತೆ, 

ಫಿ ದೇಹವನು ್ನಿ ವೈಜ್ಞಾನಿಕ ಅಧ್ಯಯನಕ್ಸಾಗಿ 
ಕಾಕಿನಾಡಾದ ರಂಗರಾಯ ಮೆಡಿಕಲ್‌ ಆಸ್ಪತ್ರೆಗೆ 
ಹಸ್ತಾಂತರಿಸಲಾಯುತು. ಅವರು ತಮ್ಮ ಉಲಖಆಯಲ್ಲ 
ಬರೆದಿದ್ದರು: “ನನ್ನ ಜೀವಿತಾವಧಿಯಲ್ಲಿ ನನ್ನು ದೇಹ 
ಎರಡೂ ಉದ್ದೇಶಕ್ಷೆ ಬಳಕೆಯಾಗಿದೆ. ನನ್ನ ಸಾವಿನ 


ನಗುತ್ತಲೇ ನಗಿಸುತ್ತಲೇ ಅವರು ಬಲು ಧೈರ್ಯದಿಂದ 
ಸಾವನ್ನು ಎದುರಿಸಿದರು. "ನಿಸರ್ಗದ ಎಷ್ಟೋ 
ವಸ್ಸುಗಳಂತೆಯೇ ನಾನೂ ಅದರ ಒಂದು ಭಾಗ. 
ಪರ್ವತಶ್ರೇಣಿಗಆ೦ದ ಹಿಡಿದು ಮಿಂಚುಗಳಲಂತೆ. 

ನನ್ನ ಪಾಅನ ಸಮಯವನ್ನು ಬಾಳ ಬದುಕ 
ಕೊನೆಗೊಳ್ಳುವೆ. ಹಾಗೆಂದು ಸಾಯುವುದು ನನ್ನನ್ನು 
ಚಿಂತೆಗೀಡು ಮಾಡಿಲ್ಲ. ನನ್ನ ಕೆಲವಾರು ಕೃತಿಗಳು 
ಚಿರಾಮರವಾಗಿರುತ್ತವೆ" ಎಂದು ಅವರು ಒಮ್ಮೆ 


ಬರೆದಿದ್ದರು. ಕ್ಯಾನ್ಸರ್‌ಗೆ ಚಿಕಿತ್ಸೆ ಪಡೆಯುತ್ತ ಆಸ್ಪತ್ರೆಯ ನಂತರ, ನನ್ನ ಅಸ್ತಿತ್ತ ಇರುತ್ತದೋ ಇಲ್ಲವೋ. 
ಮಲಪ" ಮದಿಗಿದ್ದ ಸಲಲಯದಲೂ; ನನಗಂತೂ ಅದರ ಉಪಯೋಗವಿಲ್ಲ ಆದ್ದರಿಂದ 
ವಾಸಿಯಾಗದ ತಮ್ಮ ಕಾಯುಲೆಯ ಕುರಿತು ಅವರು ಇತರರು ಅದನ್ನು ಉಪಯೋಗಿಸಿಕೊಳ್ಳಆ ಎಂದು 
ಹಾಸ್ಯಮಯವಾಗಿ ಕವನವೊಂದನ್ನು ಬರೆದಿದ್ದರು. ಬಯಸುತ್ತೇನೆ. 

“ಕ್ಯಾನ್ಸರ್‌ ಅಂದರೆ ಸಾವಿಗೆ ಸನಿಹ. ಗೊತ್ತು ನಗೆ. ಅದಕ್ಷಾಗಿಯೇ ರಿಚರ್ಡ್‌ ಮಿಲ್ದರ್‌ ಹೇರಬೇಕು, 
ನಿದ್ದೆ ಮಾತ್ರೆಗಳು ಮತ್ತು ಕಾರುಗಚು ಸಹ ಹಾಗೇ ತಾನೆ? "ಜೆ.ಬ.ಎಸ್‌. ಹೊಲ್ಲೇನ್‌ ವೈಯಕ್ತಿಕವಾಗಿ ಜಾಣ್ಯೆಯ, 
ಸಮಗೆ ಬೆವರಿಅಯುವ ತಸಕ ಮಾತ್ರ ಇದು ನೀಡುವ ಹಾಸ್ಯದ ಹಾಗೂ ಒಟ್ದಾರೆಯಾಗಿ ಮಾನವ 

ಹೋವು ಸಮುದಾಯದ ಮತ್ತು ವಿಜ್ಞಾನದ ಮಹಾಧೂತರ್ತ'. 


ಅ.ಪಿ.ವೆಂಕಟೇಪ್ಲರನ್‌: ಸವದೆಹಲಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ವಿಜ್ಞಾನ್‌ ಪ್ರಸಾರ್‌ನ 
ವಿಜ್ಞಾನಿ. 3೦೦ಕ್ಟೂ ಹೆಚ್ಚು ವೈಜ್ಞಾನಿಕ ಲೇಖನಗಳನ್ನು ಐರೆದಿರುವ ಇವರು. 25 ಕೃತಿಗಳ ಲೇಖಕರಾಗಿದ್ದಾರೆ. 
ವಿಜ್ಞಾನವನ್ನು ಕುರಿತು ಅವಿ ಕಾರ್ಯಕ್ರಮ ನಡೆಸಿಕೊಡುವ ಅವರು, ತರಬೇತುದಾರರಾಗಿಯೂ ಹಲವು 
ಕಾರ್ಯಾಗಾರಗಳಲ್ರ ಪಾಲ್ಗೊಂಡಿದ್ದಾರೆ. ಜಸಪ್ರಿಯ ವಿಜ್ಞಾನದ ಇತಿಹಾಸ ತಿಳಅನಿಕೊಡುವುದು ಅವರಿಗೆ 
ಅಚ್ಚುಮೆಚ್ಚು. ವೃತಿಯ ಜತೆಗೆ ಪುಷಕಗಳ ಹದು. ಸಿನಿಮಾ ಪೀಕ್ಷಣಿ ಹಾಗೂ ಮಕ್ಕಳ ಜತೆ ಸಂವಾದ 
ನ ಬಲು ಇಷ ಎಂದು ಅವರು ಹೇಳುತ್ಪಾರೆ. ಪವಾಸ ಶಾಸ್ತೀಯ 
ಸಂಗೀತ ಆಲಅಸುವುದು ಮತ್ತು ರುಜಿಕಟ್ಲಾದ ಅಡುಗೆ ಮಾಡುವುದು ಅವರಿಗೆ ಇಷ್ಟವಂತ. "'ಥಿಲ್‌ 
ಹಾಗೂ ಪತ್ತೇದಾರಿ ಕಥೆಗಳೆ೦ದರೆ ಅವರಿಗೆ ಪಂಚಪ್ರಾಣ. ಅವರ ಇ ಮೇಲ್‌: tv123@gmail.com. 
ಅನುವಾದಕರು: ದಿನೇಶ್‌ ಮಡ್ಡಾಂಘುರ್‌ 


Ky ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


